ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ | 196 (207) | 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅ. ದೇವೇಗೌಡ (ಪದವೀಧರರ ಕೇತು) 
ಉತ್ತರಿಸಬೇಕಾದ ದಿನಾಂಕ 17/02/2022 
ಉತ್ತರಿಸುವ ಸಚಿವರು ಮಾನ್ಯ ಕಾರ್ಮಿಕ ಸಚಿವರು 
ಕ ಪ್ರಶ್ನೆ ಉತ್ತರ 
ಕಾರ್ಬಾನೆಗಳ ಸಹಾಯಕ ನಿರ್ದೇಶಕರುಗಳ ಮತ್ತು | ಕಾರ್ಲಾನೆಗಳ ಸಹಾಯಕ ನಿರ್ದೇಶಕರುಗಳ ಒಟ್ಟು ಹುದ್ದೆಗಳ 
ಅ) | ಸಹಾಯಕ ನಿರ್ದೇಶಕರು, ಬಾಯ್ದರುಗಳ ಒಟ್ಟು| ಸಂಖ್ಯೆ:20 
ಹುದ್ದೆಗಳೆಷ್ಟು, ಹಾಗೂ ಖಾಲಿ ಇರುವ ಹುದ್ದೆಗಳಷ್ಟು, ಬಾಯ್ದರುಗಳ ಸಹಾಯಕ ನಿರ್ದೇಶಕರುಗಳ ಒಟ್ಟು ಹುದ್ದೆಗಳ 
ಸಂಖ್ಯೆ:೦4 
ಕಾರಾನೆಗಳ ಸಹಾಯಕ ನಿರ್ದೇಶಕರುಗಳ ಖಾಲಿ ಇರುವ 
ಒಟ್ಟು ಹುದ್ದೆಗಳ ಸಂಖ್ಯೆ:13 
ಬಾಯ್ದರುಗಳ ಸಹಾಯಕ ನಿರ್ದೇಶಕರುಗಳ ಖಾಲಿ ಇರುವ 
ಒಟ್ಟು ಹುದ್ದೆಗಳ ಸಂಖ್ಯೆ:೦4 
8 ಸದರಿ ಖಾಲಿ ಹುದ್ದೆಗಳನ್ನು ಕರ್ನಾಟಕ ಲೋಕಸೇವಾ | ಇಲಾಖೆಯಲ್ಲಿ ಖಾಲಿ ಇರುವ ಸದರಿ ಹುದ್ದೆಗಳನ್ನು ಭರ್ತಿ 


ಆಯೋಗದ ' ಮುಖಾಂತರ ಭರ್ತಿ ಮಾಡದಿರಲು 
ಕಾರಣವೇನು? 


ಮಾಡಲು ಸಹಮತಿ ಕೋರಿ ಪ್ರಸ್ತಾವನೆಯನ್ನು ಆರ್ಥಿಕ 
ಇಲಾಖೆಗೆ ಕಳುಹಿಸಲಾಗಿದೆ. ಆರ್ಥಿಕ ಇಲಾಖೆಯು 
ಸಹಮತಿ ನೀಡಿದ ನಂತರ ಖಾಲಿ ಇರುವ ಹುದ್ದೆಗಳನ್ನು 
ಭರ್ತಿಮಾಡಲು ಕ್ರಮ ವಹಿಸಲಾಗುವುದು. 


ಕಾಇ 13 ಕಾ'ಬಾನಿ 2022 


(ಅರಬೈೆಲ್‌ ಶಿವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


